ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1782(2091) 
(ಒಳಾಡಳಿತ ಇಲಾಖೆಯಿಂದ 
- ವರ್ಗಾವಣೆಗೊಂಡಿದೆ) 
ಸದಸ್ಯರ ಹೆಸರು : ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ್ಷಕರ ಕ್ಲೇತು 
. ಉತ್ತರಿಸುವ ದಿನಾ೦ಕ : 17.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲಸಜಿವರು. 
[ ಕ್ರ.ಸಂ. ಪ್ರಶ್ನೆ ಉತ್ತರ 
ಅ |ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ದಿನಾ೦ಕ: 01.04.2006ರ ನಂತರ ನೇಮಕಾತಿ 
ಕಾರ್ಯನಿರ್ವಹಿಸುತ್ತಿರುವ ಹೊಂದಿದ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಸರ್ಕಾರದ 
ಬೋಧಕ/ಬೋಧಕೇತರ ಆದೇಶ ಸಂಖ್ಯೆ: FD(SP)04 PET 2005 ದಿನಾಂಕ: 
ಸಿಬ್ಬಂದಿಗಳಿಗೆ ಪಿಂಚಣಿ | 01,04.2006ರನ್ನಯ ನೂತನ ಪಿಂಚಣಿ ಯೋಜನೆ 


ಒದಗಿಸುವ ಕುರಿತು ಸರ್ಕಾರದ 
ಸ್ಪಷ್ಟ ನಿಲುವೇನು/ಕೈಗೊಳ್ಳುವ 
ಕ್ರಮಗಳೇನು; 


ಅನ್ಸಯವಾಗುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ: 
ಆಇ 34 ಪಿಇಎನ್‌ 2018 ದಿನಾಂಕ; 23.06.2018ರಲ್ಲಿ 
ಅಂಶದಾಯಿ ಪಿಂಚಣಿ ಕೊಡುಗೆ ಯೋಜನಸಯಡಿ 
ಬರುವ ಸರ್ಕಾರಿ ನೌಕರರಿಗೆ ನಿವೃತ್ತಿ ಉಪದಾನ, 
ಮರಣ ಮತ್ತು ಕುಟುಂಬ ಪಿಂಚಣಿಯನ್ನು 
ವಿಸರಿಸಲಾಗಿದೆ. 
ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ : 
ದಿನಾಂ:014.2006ರ ಪಿಂಚಣಿ ' ನೀತಿಯಲ್ಲಿ 


| ಅನುದಾನಿತ ಶಾಲೆಗಳ ನೌಕರರಿಗೆ ಪಿಂಚಣಿ 


ಒದಗಿಸುವ ಕುರಿತು ಮೇಲ್ಕಂಡ ಸರ್ಕಾರದ ಆದೇಶದ 
ಕುಮ ಸಂಖ್ಯೆ: 8ರಲ್ಲಿ ಈ ಕೆಳಗಿನಂತೆ ಆದೇಶಿಸಿದೆ. 

- (8) ಸಹಾಯಾನುದಾನದ ಶಿಕ್ಷಣ ಸಂಸ್ಥೆಗಳ 
ನೌಕರರಿಗೆ, -ಗೊತ್ತು . ಮಾಡಿದ ಪ್ರಯೋಜನ 
ಪಿಂಚಣಿಯನ್ನು ದಿನಾಂಕ: 01.04.2006ರಂದು 
ಅಥವಾ ಅದರ ತರುವಾಯ ಸೇರುವ ಹೊಸದಾಗಿ 
ನೇಮಕಗೊಂಡ ಸಿಬ್ಬಂದಿಗೆ ನಿಲ್ಲಿಸಿಬಿಡತಕ್ಕದ್ದು. 
ನೂತನ ನಿಗಧಿತ ವಂತಿಗೆ ಪಿಂಚಣಿ ಯೋಜನೆಯು, 
ಆಯ್ಕೆಯ ಅವಕಾಶದ ಆಧಾರದ ಮೇಲೆ ನೌಕರನಿಗೆ 
ಮತ್ತು ನಿಯೋಜಕನಿಗೆ ಅನ್ನಯವಾಗತಕ್ಕದ್ದು 
ಮತ್ತು ಆಯ್ಕೆಯ ಅವಕಾಶವನ್ನು ಇಬ್ಬರಿಂದಲೂ 
ಚಲಾಯಿಸತಕ್ಕದ್ದು, ಆದರೆ ನಿಯೋಜಕರ 
ವಂತಿಗೆಯನ್ನು ಸಂಬಂಧಪಟ್ಟ ಸಂಸ್ಥೆಗಳು 
ಭರಿಸತಕ್ಕದ್ದು. ಆದರೆ ರಾಜ್ಯ ಸರ್ಕಾರವಲ್ಲ. 

* ಈ ಆದೇಶವು ದಿನಾಂಕ: 01.042006ರಿಂದ 

' ಜಾರಿಗೆ ಬಂದಿರುತ್ತದೆ. | 

* ದಿನಾ೦ಕ:01.04.2006ರ ನಂತರ ಅನುದಾನ 

ಸಹಿತ ' ಅನುಮೋದನೆಗೊಂಡ ಅನುದಾವಿತ 


ಖಾಸಗಿ ಶಾಲೆ/ಕಾಲೇಜುಗಳಲ್ಲಿನ 
ಸಿಬ್ಬಂದಿಗಳಿಗೆ ಈ ಮೇಲಿನ ವಿಯಮ 
ಅನ್ಸಯವಾಗುತ್ತದೆ. 
* ಅನಮುಬಾನಿತ ಸಿಬ್ಬಂದಿಗಳ ಸೇವಾ 
ಸೌಲಭ್ಯಗಳು ಅನುದಾನಸಹಿತವಾಗಿ 
ಅಮುಮೋದನೆಗೊಂಡ ದಿನಾಂಕದಿಂದ 
ಅನ್ನ್ಸಯವಾಗುತ್ತದೆ. ಆದುದರಿಂದ, 2006ರ 
ಪೂರ್ವದಲ್ಲಿ ಅನುದಾನರಹಿತವಾಗಿ 
ನೇಮಕಗೊಂಡ ಸಿಬ್ಬಂದಿಗಳು 
01.04.2006ರ ನಂತರ ಅನುದಾನಕ್ಕೆ 
ಒಳಪಟ್ಟಲ್ಲಿ ಅಂತಹ ಸಿಬ್ಬಂದಿಗಳು ಹೊಸ 
ಪಿಂಚಣಿ ಯೋಜನೆ(NP) - 
ಒಳಪಡುತ್ತಾರೆ. 
ಈ ಪಿಂಚಣಿ ಯೋಜನೆಯು ಸಂಪೂರ್ಣವಾಗಿ 
ಸ್ವ-ಇಚ್ಛಾ (optional), ನೆಲೆಯಲ್ಲಿ 
ಜಾರಿಗೊಳೆಸುವುದರಿಂದ ಕಡ್ಡಾಯಗೊಳಿಸಲು 


ವ್ಯಾಪ್ತಿಗೆ 


ದಿನಾಂಕ: 


J 


ಈ ಸಿಬಂದಿಗಳಿಗೆ ಹಳೆ ಪಿಂಚಣಿ, 
ಹೊಸ ಪಿಂಚಣಿ ಎರಡು ಇಲ್ಲದೇ 
ನಿವೃತ್ತಿಯ - ನಂತರ ಜೀವನ 
ಸಾಗಿಸುವುದು 
ದುಸ್ಮಿರವಾಗಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


| ಅವಕಾಶವಿರುವುದಿಲ್ಲ. 


ಬಂದಿದೆ, 


ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ನೌಕರರಿಗೆ ಈ ಸೌಲಭ್ಯವನ್ನು 


ಒದಗಿಸಲು ಸರ್ಕಾರ 
ಕ್ರುಮವಹಿಸುವುದೇ? (ವಿಷರ 
ನೀಡುವುದು) 


'ಅನುದಾನಿತ ಶಿಕ್ಷಣ ಸಂಸ್ಥೆಗಳ" ಸಿಬ್ಬಂದಿಗಳಿಗೆ 
ಗೊತ್ತು ಮಾಡಿದ ಪ್ರಯೋಜನ ಪಿಂಚಣಿಯನ್ನು 
ದಿನಾ೦ಕ: 01.04.2006ರಂದು ಅಥವಾ ಅದರ 


ತರುವಾಯ ಸೇರುವ ಹೊಸದಾಗಿ ನೇಮಕಗೊಂಡ 
|! ಸಿಬ್ಬಂದಿಗೆ ವನಿಲ್ಲಿಸಿ ಬಿಡತಕ್ಕದ್ದು. ನೂತನ ನಿಗಧಿತ 


ವಂತಿಗೆ ಪಿಂಚಣಿ ಯೋಜನೆಯ, ಆಯ್ಕೆಯ 
ಅವಕಾಶದ ಆಧಾರದ ಮೇಲೆ ನೌಕರನಿಗೆ ಮತ್ತು 


1 ನಿಯೋಜಕನಿಗೆ ಅನ್ವಯವಾಗತಕ್ಕದ್ದು ಮತ್ತು 
ಆಯ್ಕೆಯ ಅವಕಾಶವನ್ನು ಇಬ್ಬರಿಂದಲೂ 
ಚಲಾಯಿಸತಕ್ಕದ್ದು, ಆದರೆ ನಿಯೋಜಕರ 


1 ವಂತಿಗೆಯನ್ನು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು 


ಭರಿಸತಕ್ಕದ್ದು. ಆದರೆ ರಾಜ್ಯ ಸರ್ಕಾರವಲ್ಲ. 


LL i 2 
ಇಪಿ 117 ಎಸ್‌ಎಸ್‌ 2022 


ಪ್ರಾಥಮಿ ಹತ್ತು Fy ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


